ಕರ್ನಾಟಿಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 2048 
ಸದಸ್ಯರ ಹೆಸರು ಶ್ರೀಮತಿ ಎಸ್‌. ವೀಣಾ ಅಚ್ಛಯ್ಯ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 24-03-2021 
ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 
ಪ್ರಶ್ನೆ ಉತ್ತರ 
(ಅಃ) ಕೊಡಗು ಜಿಲ್ಲೆಯ ಶನಿವಾರ ಸಂತೆ 
ಭಾಗದಲ್ಲಿ ಇತ್ತೀಚೆಗೆ ಮಂಜುಗೆಡ್ಡೆ ಸಹಿತ 
ರಿ ಸ ಛೆ 
ಭಾರಿ ಮಳೆಯಿಂದ ಸಾಕಷ್ಟು ಬೆ ಬಲಜಟಿ. 
ಹಾನಿಯಾಗಿ, ರೈತರು ತೀವು ಸಂಕಷ್ಟಕ್ಕೆ 
ಸಿಲುಕಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 

(ಆ) ಬಂದಿದಲ್ಲಿ ಎಷ್ಟು ಮೊತ್ತದ ಮತ್ತು ಎಷ್ಟು | ಕೊಡಗು ಜಿಲ್ಲೆಯ ಶನಿವಾರ ಸಂತೆ ಭಾಗದಲ್ಲಿ ಇತ್ತೀಚೆಗೆ 
ವಿಸ್ತೀರ್ಣದ ಬೆಳೆ ಹಾನಿಯನ್ನು ಅಂದಾಜು ಮಂಜುಗೆಡ್ಡೆ ಸಹಿತ ಭಾರಿ ಮಳೆಯಿಂದಾಗಿರುವ ಬೆಳೆ ಹಾನಿ 
ಮಾಡಲಾಗಿದೆ; ವಿಸ್ತೀರ್ಣ ಮತ್ತು ಮೊತ್ತದ ಅಂದಾಜು ವಿವರ ಈ 

ಕೆಳಕಂಡಂತಿರುತ್ತದೆ. 
'ಬೆಳೆಹಾನಿಯಾದ 
ಸೆ | ಹಾನಿವಿವರ ವಿಸೀರ್ಣ en 
ಎಕರೆಗಳಲ್ಲಿ) £ ios 
1 ಕಾಫಿ 510.00 153.00 
2 ಜೋಳ 175.00 35.00 
3 ಶುಂಠಿ 109.00 1635 . | 
ಹಸಿರು 
4] wae 143.00 2145 | 
5 ಸಿಹಿಗೆಣಸು 93.00 13.95 
6 ಕಾಳುಮೆಣಸು 240.00. 36.00 
7 ಅಡಿಕೆ 148.00 22.20 
8 ಬಾಳೆ 137.00 20.55 
ಒಟ್ಟು 1555.00 318.50 
(ಇ) ಸದರಿ ಸಷ್ಟಕ್ಷೀಡಾದ ರೈತರಿಗೆ ಸೂಕ್ತ[ಕೃಷಿ, ತೋಟಗಾರಿಕೆ ಮತ್ತು ಕಂದಾಯ ಇಲಾಖೆಯ ಜಂಟಿ 


ಪರಿಹಾರ ನೀಡಲಾಗಿದೆಯೇ: ಇದುವರೆಗೂ 


ಪರಿಹಾರ ನೀಡದಿದ್ದಲ್ಲಿ, ಯಾವ 
ಕಾಲಮಿತಿಯೊಳಗೆ ಅವರಿಗೆ ಪರಿಹಾರ 
ನೀಡಲಾಗುವುದು? 


ಸಮೀಕ್ಷೆಯ ನಂತರ ಅತಿವೃಷ್ಟಿ/ನೆರೆಹಾವಳಿಯಿಂದ ಶೇ.33ಕ್ಕಿಂತ 
ಹೆಚ್ಚಿನ ಬೆಳೆ ಹಾನಿಗೆ ತುತ್ತಾದ ಕೃಷಿಕರಿಗೆ ಕೇಂದ್ರ ಸರ್ಕಾರದ 
ಎನ್‌.ಡಿ.ಆರ್‌.ಎಫ್‌/ಎಸ್‌.ಡಿ.ಆರ್‌.ಎಫ್‌ ಮಾರ್ಗ ಸೂಚಿಗಳ ಪ್ರಕಾರ 
ಗರಿಷ್ಟ 2 ಹೆಕ್ಟೇರ್‌ಗೆ ಸೀಮಿತಗೊಳಿಸಿ ಇನ್‌ಪುಟ್‌ ಸಬ್ಬಿಡಿಯನ್ನು 
ನೀಡಲಾಗುತ್ತದೆ. 

7 


ಕಂಇ 131 ಟೆಬನ್‌ಆರ್‌ 2021 


ಣಾ 

[_ ಹ್‌ 
(ಆರ್‌. ಅಶೋಕ) 
ಕಂದಾಯ ಸಚಿವರು 


